ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಸೋಮವಾರ, ದಿನಾಂಕ : 21ನೇ ಸೆಪ್ಟೆಂಬರ್‌, 2020 


ಕೂಲಿ ಮತ್ತು ಇತರೆ ಕಾರ್ಮಿಕ ಕುಟುಂಬಗಳ ವಲಸೆ ಕುರಿತು 

ಶ್ರೀ ಪಿ. ಆರ್‌. ರಮೇಶ್‌(ನಾಮನಿರ್ದೇಶನ ಹೊಂದಿದವರು) - 

93 (91) ಮಾನ್ಯ ಕಾರ್ಮಿಕ ಮತ್ತು ಸಕ್ಕರೆ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ - 

(ಅ) ಪ್ರಸ್ತುತ ಕೊರೋನ ಮಹಾಮಾರಿ ರೋಗದ ಹಿನ್ನಲೆಯಲ್ಲಿ ರಾಜ್ಯದಲ್ಲಿ ಅದರಲ್ಲೂ ನಗರ ಪ್ರದೇಶಗಳಿಂದ ಹಲವು ಕೂಲಿ 


ಮತ್ತು ಇತರೆ ಕಾರ್ಮಿಕ ಕುಟುಂಬಗಳು ತಮ್ಮ ಸ್ವಂತ ಊರುಗಳಿಗೆ, ರಾಜ್ಯಗಳಿಗೆ ವಾಪಸ್‌ ಹೋಗಿರುವ/ಹೋಗುತ್ತಿರುವ ವಿಷಯ 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಆ) ಬಂದಿದ್ದಲ್ಲಿ, ಈ ಪ್ರಕ್ರಿಯೆಯನ್ನು ತಡೆಯಲು ಸರ್ಕಾರ ತೆಗೆದುಕೊಂಡ ಕ್ರಮಗಳೇನು; (ವಿವರ ನೀಡುವುದು) 


(ಇ) ವಾಪಸ್‌ ಹೋಗಿರುವ ಸದರಿ ಕುಟುಂಬಗಳನ್ನು ಮರಳಿ ಬರುವಂತೆ ಮಾಡಲು ಸರ್ಕಾರ ಯಾವುದಾದರೂ ಪೂರಕ 
ಯೋಜನೆಗಳ ಕುರಿತು ಚಿಂತಿಸಿದೆಯೇ; (ವಿವರ ನೀಡುವುದು) 


(ಈ) ಮಹಾಮಾರಿ ಹಿನ್ನಲೆಯಲ್ಲಿ ರಾಜ್ಯದಲ್ಲಿ ಹಲವಾರು ಸಣ್ಣ ಕಾರ್ಲಾನೆಗಳು (೯80೦೧) ಬಾಗಿಲು ಮುಚ್ಚಿರುವ ವಿಷಯ ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ, ಎಷ್ಟು ಕಾರ್ಯಾನೆಗಳು ಬಾಗಿಲು ಮುಚ್ಚಿವೆ ಮತ್ತು ಎಷ್ಟು ಸಂಖ್ಯೆಯ ನೌಕರರು ಬೀದಿ 
ಪಾಲಾಗಿದ್ದಾರೆ; (ಮಾಹಿತಿ ನೀಡುವುದು) 


(ಉ) ಈ ಬೀದಿ ಪಾಲಾಗಿರುವ ಕಾರ್ಮಿಕರ ಮತ್ತು ಅವರ ಅವಲಂಭಿತ ಕುಟುಂಬಗಳ ಮುಂದಿನ ಜೀವನೋಪಾಯ ವಿಷಯದ ಬಗ್ಗೆ 
ಸರ್ಕಾರದ ನಿಲುವೇನು? (ಮಾಹಿತಿ ನೀಡುವುದು) 


